ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 123 (163) 
ಸದಸ್ಯರ ಹೆಸರು : ಶ್ರೀ ಶಶೀಲ್‌ ಜಿ ನಮೋಶಿ (ಶಿಕ್ಷಕರ ಕ್ಷೇತ್ರದಿಂದ 
" ಚುನಾಯಿತರಾದವರು) 
- ಉತ್ತರಿಸಬೇಕಾದ ದಿನಾ೦ಕ :ದಿನಾ೦ಕ:01-02-2021 
" ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ 
ಸಚಿವರು 
[ಅ.ಸಂ ಪ್ರಶ್ನೆ ಉತ್ತರ | 
ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸರ್ಕಾರದ ಅಧಿಸೂಚನೆ ಸಂಖ್ಯ: ಇಡಿ 626 


ಶಿಕ್ಷಕರ (1-5 ವೃಂದದಲ್ಲಿ ಸೇವೆ 
80,000ಕ್ಕೂ ಅಧಿಕ ಪದವೀಧರ ಶಿಕ್ಷಕರಿಗೆ 
ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು (6 ರಿಂದ 


ದಿನಾಂಕ07-08-2017ನ್ನು ತಿದ್ದುಪಡಿ ಮಾಡಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? 


ಸೆಲ್ಲಿಸುತ್ತಿರುವ | 


8ನೇ ತರಗತಿ ಆಗಿ ಪದೋನ್ನತಿ ನೀಡಲು ಸಿ & ಆರ್‌: 


ಪಿಬಿಎಸ್‌ 2014 ದಿನಾ೦ಕ:07-08-2017ರ ಪ್ರಕಾರ, | 
ಸರ್ಕಾರಿ ಹಿರಿಯ ಪ್ರಾಥಮಿಕ." ಶಾಲೆಗಳಲ್ಲಿನ 
ಪದವೀಧರ (6 ರಿಂದ 8ನೇ ತರಗತಿಗಳ) ಹುದ್ದೆಗಳ. 
ನೇಮಕಾತಿಯಲ್ಲಿ ನಿಯಮಗಳಂತೆ 1 ರಿಂದ 5ನೇ 
ತರಗತಿಗಳ ವೃಂದದಿಂದ ಪದವೀಧರ ಪ್ರಾಥಮಿಕ 
| ಶಿಕ್ಷಕರ 6 ರಿಂದ 8ನೇ ತರಗತಿಗಳು ವೃಂದಕ್ಕೆ ಸೇವಾ 
ನಿರತರ ಕೋಟಾದಡಿ ಪರೀಕ್ಷೆ ಮುಖಾಂತರ "ಸೇವಾ | 
| ನಿರತರ ನೇಮಕಾತಿಗೆ" ಅವಕಾಶ ಇರುತ್ತದೆ. i 
- 


| 
{ 


ಹಾಗಯೇ, ನೇರ ನೇಮಕಾತಿ ಹಾಗೂ ಸೇವಾ | 
| ನಿರತರಿಔಶೇ 7525 ಪ್ರಮಾಣ ವಿಗದಿ ಇದೆ. ಮತ್ತು | 
ಸರೀಕ್ಲ್ಷೆ ಮುಖಾಂತರ ಮಾತ್ರ ಸೇವಾ ವಿರತರಿಗೆ | 
| ನೇಮಕಾತಿಗೆ ಅವಕಾಶವಿದೆ. | 
ಈ ವಿಷಯದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ | 
ಶಿಕಕರ ಸಂಘದಿಂದ, ಮನವಿಗಳು ಸ್ಟೀಕೃತವಾಗಿದ್ದು ! 
ಅದರಂತೆ 1 ರಿಂದ 5ನೇ ತರಗತಿಗಳ ವೃಂದದಿಂದ. 
' ಪದವೀ ಪ್ರಾಥಮಿಕ ಶಾಲಾ ಶಿಕ್ಷಕರ (6 ರಿಂದ 8ನೇ : 


1 
| 
\ 
j 
| 


| ತರಗತಿಗಳು) ವೃಂದಕ್ಕೆ ಪರೀಕ್ಷೆ ಹೊರತಾಗಿ ಸೇವಾ! 


' ಜೇಷ್ಠತೆಯನ್ನು ಆಧರಿಸಿ," ಶೇ.50 ರ ಪ್ರಮಾಣದಲ್ಲಿ ; 
ಅರ್ಹ ಪ್ರಾಥಮಿಕ ಪದವೀಧರ ಶಾಲಾ (1- 5) | 


. ಶಿಕ್ಷಕರಿಗೆ ಬಡಿಗೆ ಅವಕಾಶ ಕಲ್ಪಿಸಲು ವೃಂದ ಮತ್ತು ' i 


ಸೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಪ್ರಸಾ: ಸ್ರಾವನೆಯು | | 
| ಪರಿಶೀಲನೆಯಲ್ಲಿರುತ್ತದೆ. |, 


ಸಂಖ್ಯೆ: ಇಪಿ 1 ಪಿಎ೦ಎ 2020 


ಯ ನ್‌್‌ 
(ವಸ್‌. ಸುರೇಶ್‌ಕುಮಾರ್‌) 


_ ಪ್ರಾಥಮಿಕ ಮತ್ತು ಪೌಡಶಿಕ್ಷೂ 


ಹಾಗೂ ಸಕಾಲ ಸಚಿವರು 


